ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 23ನೇ ಮಾರ್ಜ್‌, 2020 


ಮಕ್ಕಳಿಗೆ ಹಾಕುವ ಲಸಿಕೆಗಳ ಕೊರತೆ ಉಂಟಾಗಿರುವ ಕುರಿತು 
ಶ್ರೀ ಸುನೀಲ್‌ ಗೌಡ ಬಸನಗೌಡ (ಸ್ಥಳೀಯಸಂಸ್ಥೆಗಳಕ್ಲೇತು:- 


1503 (1726) ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ 
ಸಜಿ ವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ರಾಜ್ಯದಲ್ಲಿ ಮಕ್ಕಳಿಗೆ (ವಯಸ್ಸು 0-5) ಹಾಕುವ ಲಸಿಕೆಗಳ ಕೊರತೆ ಉಂಟಾಗಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 


(ಆ) ಬಂದಿದ್ದಲ್ಲಿ, ಯಾವ ಯಾವ ಲಸಿಕೆಗಳ ಕೊರತೆ ಉಂಟಾಗಿದೆ ; (ಜಿಲ್ಲಾವಾರು ಹಾಗೂ ಪ್ರಾಥಮಿಕ 
ಆರೋಗ್ಯ ಕೇ೦ದ್ರಗಳವಾರು ದಾಸ್ತಾನು ವಿವರ ನೀಡುವುದು) 


(ಇ) ಮುಖ್ಯವಾಗಿ ಐ.ಪಿ.ವಿ ಲಸಿಕೆಯ ಕೊರತೆ ತೀವ್ರವಾಗಿರುವುದು ಸರ್ಕಾರದ ಗಮನಕೆ ಬಂದಿದೆಯೇ ; ಈ 
ಲಸಿಕೆಯ ದಾಸ್ತಾನು ಮತ್ತು ಲಭ್ಯತೆಯ ವಿವರಗಳನ್ನು ಜಿಲ್ಲಾವಾರು ಮತ್ತು ಪ್ರಾಥಮಿಕ ಆರೋಗ್ಯ 
ಕೇಂದ್ರವಾರು ವಿವರ ನೀಡುವುದು; 


(ಈ) ಕೊರತೆ ಉಂಟಾಗಿರುವ ಲಸಿಕೆಗಳನ್ನು ಪೂರೈಸಲು ಸರ್ಕಾರ ಯಾವ ಕ್ರಮಗಳನ್ನು ಕೈಗೊಂಡಿದೆ; 


(ಉ) ಹಾಗಿದ್ದಲ್ಲಿ, ಕೊರತೆ ಉಂಟಾಗಿರುವ ಲಸಿಕೆಗಳನ್ನು ಎಷ್ಟು ದಿನಗಳಲ್ಲಿ ಪ್ರಾಥಮಿಕ ಆರೋಗ್ಯ 
ಕೇಂದ್ರಗಳಿಗೆ ಪೂರೈಸಲಾಗುವುದು ? 


